ಕರ್ನಾಟಕ ವಿಧಾನ ಪರಿಷತ್‌ 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2. ಸದಸ್ಯರ ಹೆಸರು 


3). ಉತ್ತರಿಸುವ ದಿನಾ೦ಕ 
4. ಉತ್ತರಿಸುವ ಸಚಿವರು 


700 

ಶ್ರೀಮತಿ ಎಸ್‌. ವೀಣಾ ಅಚ್ಚ್ಛೆಯ್ಯ 
(ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

04.03.2021 

ಮಾನ್ಯ ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು 


ಠ್ರ. ಪ್ರಶ್ನೆ ಉತ್ತರ 
ಸಂ | 
(ಅ) | ರಾಜ್ಯದಲ್ಲಿ, 2016-17 ರಿಂದ ಹೌದು ಒದಗಿಸಲಾಗಿದೆ. 
2020-21 ರವರೆಗೆ ಮಾನ್ಯ ವ ಹ 
ಸ ಸ್ಮಳೀಯ ಮಾನ್ಯ ಶಾಸಕರ ಪ್ರದೇಶಾಬಿವೃದ್ದಿ ಯೋಜನೆಗೆ 


ಪ್ರದೇಶಾಭಿವೃದ್ಧಿ: ಯೋಜನೆಗೆ 
ಸಂಬಂಧಿಸಿದಂತೆ ಪ್ರತಿವರ್ಷಕ್ಕೆ 
ನಿಗದಿಯಾಗಿರುವ ರೂ.2.00 
ಕೋಟಿಗಳ ಅನುದಾನವನ್ನು 
ಎಲ್ಲಾ ಮಾನ್ಯ ಶಾಸಕರುಗಳು 
ಸೂಚಿಸಿರುವ ಕಾಮಗಾರಿಗಳಿಗೆ 
ಒದಗಿಸಲಾಗಿದೆಯೆ(; 
(ವರ್ಷವಾರು 

ನೀಡುವುದು). 


ವಿವರ 


ಅನುಮೋದನೆಯನ್ನು 


ಸಂಬಂಧಿಸಿದಲನುದಾನಕ್ಕೆ ಕ್ರಿಯಾ ಯೋಜನೆಯನ್ನು ರೂಪಿಸಿ 
ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳೇ 
ನೀಡುತ್ತಾರೆ. 
2016-17, 2017-18ನೇ ಸಾಲುಗಳಲ್ಲಿ ನಾಲ್ಕು ಕಂತುಗಳನ್ನು 
ಪೂರ್ಣವಾಗಿ ಬಿಡುಗಡೆಗೊಳಿಸಲಾಗಿದೆ. 


2018-19ನೇ: ಸಾಲಿನಲ್ಲಿ ಮೂರು ಕಂತುಗಳನ್ನು ಪೂರ್ಣವಾಗಿ 
ಬಿಡುಗಡೆಗೊಳಿಸಲಾಗಿದ್ದು, ಜಿಲ್ಲಾಧಿಕಾರಿಗಳ ಪಿ.ಡಿ. ಖಾತೆಯಲ್ಲಿ 
ರೂ.830.67 ಕೋಟಿಗಳ ಅನುದಾನ ಫೆಬ್ರವರಿ-2019ರ 
ಅಂತ್ಯದವರೆಗೆ ಇರುವ ಕಾರಣ ನಾಲ್ಕನೆಯ ಕಂತಿನ 
ಅನುದಾನದಲ್ಲಿ ರೂ32.020 ಕೋಟಿಗಳನ್ನು ಮಾತ್ರ 5€P/ಗ$S?P ಬಾಬ್ದು 
ಬಿಡುಗಡೆ ಮಾಡಲಾಗಿದೆ. " ಉಳಿದ ರೂ.1769 ಕೋಟಿಗಳನ್ನು 
ಬಿಡುಗಡೆಯಾಗಿರುವುಬಿಲ್ಲ. ; 


2019-20ನೇ ಸಾಲಿನಲ್ಲಿ ಜಿಲ್ಲಾಧಿಕಾರಿಗಳ ಪಿ.ಡಿ.ಖಾತೆಯಲ್ಲಿ ರೂ.751.16 
ಕೋಟಿಗಳ ಅನುದಾನ ಫೆಬ್ರವರಿ-2020ರ ಅಂತ್ಯದವರೆಗೆ ಇರುವ ಕಾರಣ. 
ಮೂರು ಮತ್ತು ನಾಲ್ಕನೆಯ ಕಂತಿನ ಅನುದಾನವನ್ನು” ಬಿಡುಗಡೆ 
ಮಾಡಲು ಸಾಧ್ಯವಾಗಿರುವುದಿಲ್ಲ. , - 


2019-20ನೇ ಸಾಲುಗಳಲ್ಲಿ ಪ್ರತಿ ಕ್ಷೇತ್ರಕೆ ರೂ.2.00 ಕೋಟಿಗಳಂತೆ 
ಕ್ರಿಯಾ ಯೋಜನೆ ರೂಪಿಸಲು ಸರ್ಕಾರ ' ಅನುಮತಿ 
ನೀಡಿರುತ್ತದೆ. | | | 


2020-21ನೇ ಸಾಲಿನಲ್ಲಿ ರೂ.1.00 ಕೋಟಿಗಳಿಗೆ ಕ್ರಿಯಾ ಯೋಜನೆ 
ರೂಪಿಸಲು ಜಿಲ್ಲಾಧಿಕಾರಿಗಳಿಗೆ . ಸರ್ಕಾರವು ನಿರ್ದೇಶನ 
ನೀಡಲಾಗಿರುತ್ತದೆ. ಆದರೆ, ಪ್ರಸಕ ಸಾಲಿನಲ್ಲಿ ಈವರೆವಿಗೂ, ಪ್ರತಿ, 


ಸ್ನೇತ್ರಕ್ಸೆ ರೂ.150. ಕೋಟಿ ಅನುದಾನವನ್ನು ಬಿಡುಗಡ 


ಮಾಡಲಾಗಿದೆ. 


ಮೇವಿನ ಹಾವ 


ಆರ್ಥಿಕ 
ವರ್ಷಗಳಲ್ಲಿ ಕಡಿಮೆ ಅನುದಾನ 
ಬಿಡುಗಡೆಯಾಗಿದೆ; ಕಡಿಮೆ 


ಅನುದಾನ ಒದಗಿಸಿದ ಆರ್ಥಿಕ 
ವರ್ಷಗಳಲ್ಲಿ: ಜಿಲ್ಲಾಧಿಕಾರಿಗಳ 
ಪಿ.ಡಿ.ಖಾತೆಯಲ್ಲಿ ಇರುವ 
ಅನುದಾನವನ್ನು ಬಳಸಿ ಮಾನ್ಯ 
ಶಾಸಕರುಗಳು ಸೂಚಿಸಿರುವ 
ರೂ.2.00 ಕೋಟಿಗಳ 
ಕಾಮಗಾರಿಗಳನ್ನು 
ಅನಮುಷ್ಠಾನಗೊಳಿಸುವಂತೆ 
ಆದೇಶಿಸಲಾಗಿದೆಯೆಣ; 


2018-19ನೇ ಸಾಲಿನಲ್ಲಿ ಮೂರು ಕಂತುಗಳನ್ನು ಪೂರ್ಣವಾಗಿ 
ಬಿಡುಗಡೆಗೊಳಿಸಲಾಗಿದ್ದ, ನಾಲ್ಕನೆಯ ಕಂತಿನಲ್ಲಿ SCP/ISP 
ಅನುದಾನ ರೂ.32.02 ಕೋಟೆಗಳನ್ನು ಮಾತ್ರ ಬಿಡುಗಡೆಮಾಡಣಾಗಿದೆ. 
ಬಂಡವಾಳ ' ಲೆಕ್ಕಶೀರ್ಷಿಕೆಯಡಿ ರೂ.2769 ಕೋಟಿಗಳನ್ನು 
ಬಿಡುಗಡೆಮಾಡಿರುವುದಿಲ್ಲ. 


2019-20ನೇ ಸಾಲಿನಲ್ಲಿ ಮೊದಲನೆಯ ಕಂತನ್ನು ಎಲ್ಲಾ 
ಕ್ನೇತಗಳಿಗೂ ತಲಾ ರೂರ500 ಲಕ್ಷಗಳಂತೆ ಬಿಡುಗಡೆ 
ಮಾಡಲಾಗಿದ್ದು, ಪುಗತಿಯನ್ನಾಧಿರಿಸಿ 13 ಜಿಲ್ಲೆಗಳಿಗೆ ಮಾತ್ರ 
ಎರಡನೆಯ ಕಂತಿನ ಅನುದಾನವನ್ನು ಪೂರ್ಣದಾಗಿ 
ಬಿಡುಗಡೆಮಾಡಲಾಗಿದೆ. ಉಳಿದ 18 ಜಿಲ್ಲೆಗಳಲ್ಲಿ ಲಭ್ಯವಿರುವ 
ಅನುದಾನ ಶೇ 75 ರಷ್ಟು ವೆಚ್ಚ ಮಾಡದೆ ಇರುವುದರಿಂದ ಎರಡನೆ 
ಕಂತಿನಲ್ಲಿ ' ಎಸ್‌.ಸಿ.ಪಿ/ಟಿ.ಏಸ್‌.ಪಿ "ಅನುದಾನವನ್ನು ಮಾತ್ರ 
ರೂ.32.02 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 


ಜಿಲ್ಲಾಧಿಕಾರಿಗಳ ಪಿ.ಡಿ.ಖಾತೆಯಲ್ಲಿ ಲಭ್ಯವಿರುವ ಅನುದಾನವನ್ನು 
ಬಳಿಸಿ ಮಾನ್ಯ ಶಾಸಕರುಗಳು ಸೂಚಿಸಿರುವ ರೂ.200 ಕೋಟಿಗಳ 
ಕಾಮಗಾರಿಗಳಿಗೆ ಅನುಮೋದನೆ ನೀಡಲು 
ದಿನಾ೦ಕ:04.02.2020ರ೦ದು ಮಾನ್ಯ ಮುಖ್ಯಮಂತ್ರಿಯವರು ಮತ್ತು 
ದಿನಾ೦ಕ:23.06.2020ರ೦ದು ಸರ್ಕಾರದ ಮುಖ್ಯ 
ಕಾರ್ಯದರ್ಶಿಯವರು ಪತ್ರ ಮೂಲಕ ಸೂಚನೆ ನೀಡಿರುತ್ತಾರೆ. 


ಆದೇಶಿಸಿದ್ದಲ್ಲಿ, 2018-19, 2019- 


2018-19ನೇ ಸಾಲಿನಲ್ಲಿ ಮಾರ್ಚ್‌-2019ರ ಅಂತ್ಯಕ್ಕೆ 


20ನೇ ಸಾಲಿನಲ್ಲಿ | ಜಿಲ್ಲಾಧಿಕಾರಿಗಳ ಪಿ.ಡಿ.ಖಾತೆಯಲ್ಲಿ ರೂ.4897 ಕೋಟಿಗಳು 
ಜಿಲ್ಲಾಧಿಕಾರಿಗಳ  |ಹಾಗೂ 2019-20ನೇ ಸಾಲಿನಲ್ಲಿ ಮಾರ್ಜ್‌-200ರ ಅಂತ್ಯಕ್ಕೆ 
ಪಿ.ಡಿ.ಖಾತೆಯಲ್ಲಿ ಬಾಕಿ ಇರುವ | ಜಿಲ್ಲಾಧಿಕಾರಿಗಳ ಪಿ.ಡಿ.ಖಾತೆಯಲ್ಲಿ ರೂ67255 ಕೋಟಿಗಳ 
ಅನುದಾನವನ್ನು ಅನುದಾನ ' ಲಭ್ಯವಿರುತ್ತದೆಅನುಬಂಧ-1ರಲ್ಲಿ ಜಿಲ್ಲಾವಾರು 
ಬಳಸಿಕೊಂಡು ಮಾನ್ಯ | ಮಾಹಿತಿ ನೀಡಲಾಗಿದೆ. ಲಭ್ಯವಿರುವ ಅನುದಾನದಲ್ಲಿ ಮಾನ್ಯ 
ಶಾಸಕರುಗಳು ಸೂಚಿಸಿರುವ | ಶಾಸಕರು ಸೂಚಿಸಿರುವ ಕಾಮಗಾರಿಗಳಿಗೆ ಜಿಲ್ಲಾಧಿಕಾರಿಗಳ 
ರೂ.200 ಕೋಟಿ ಮೊತ್ತದ'ಪಿ.ಡಿ.ಖಾತೆಯಲ್ಲಿ ಬಾಕಿ ಇರುವ ಅನುದಾನವನ್ನು ಬಳಸಿಕೊಳ್ಳಲು 
ಕಾಮಗಾರಿಗಳಿಗೆ ಅನುದಾನ | ದಿನಾ೦ಕ:9.12.2019ರ೦ದು ಸರ್ಕಾರದ ಅಪರ ಮುಖ್ಯ 
ಒದಗಿಸಲಾಗಿದೆಯೇ; ಸದರಿ | ಕಾರ್ಯದರ್ಶಿಯವರು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಅರ ಸರ್ಕಾರ 
ಸಾಲಿನಲ್ಲಿ ಜಿಲ್ಲಾಧಿಕಾರಿಗಳ | ಪತ್ರದ ಮೂಲಕ ಸೂಚಿಸಿರುತ್ತಾರೆ. 

ಪಿ.ಡಿ.ಖಾತೆಯಲ್ಲಿ ಬಾಕಿ ಇದ್ದ! ek 

ಅನುದಾನಜಬೆಷ್ಟು? f 

(ಜಿಲ್ಲಾವಾರು, ವರ್ಷವಾರು 

ಮಾಹಿತಿ'ನೀಡುವುದು). 


ಸಂಖ್ಯ: ಪಿಡಿಎಸ್‌ 19ಕೆಎಲ್‌ಎಸ್‌ 2021 —್‌ 


" (ಡಾ.ನಾರೌಯಣಗೌಡ), ' 
ಸಚಿವರು, 
ಯುವ ಸಬಲೀತರನ ಹಾಗೂ ಕ್ರೀಡೆ ಮತ್ತು 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ 


ಮತ್ತು ಸಾಂಖ್ಯಿಕ ಇಲಾಖೆ. 


4 ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ-700ರ ಅನುಬಂಧ-1 

2018-19 ಮತ್ತು 2019-20ನೇ ಸಾಲಿನಲ್ಲಿ ಕರ್ನಾಟಿಕ ಶಾಸಕರಸ ಳೀಯ ಪ್ರದೇಶಾಭಿವೃದ್ದಿ ಯೋಜನೆಯಡಿಯಲ್ಲಿ 
ಜಿಲ್ಲಾ ಕಾನಿ ಪಿ.ಡಿ.ಖಾತೆಯಲ್ಲಿ ಬಾಕಿ ಇರುವ ಅನುದಾನದ ವಿವರ 

ಗ (ದೂ. ಕೋಟಿಗಳಲ್ಲಿ } 


1 |ಜಿಕ್ಯಮಗಳೂರು 21.30 9.74 

12 |ದಕ್ಷಿಣ ಕನ್ನಡ 20.59 | 17.42 

1 [ಉಡುಪಿ 15.77 : fe 15.31 

14 |ಕೊಡಗು 7 875 9.19 

15 [ಹಾಸನ 12.41 8.59 

16 ಶಿವಮೊಗ್ಗ | 37.07 23.72 

17 [ಚಾಮರಾಜನಗರ ' 16.56 ' 12.97 | | 

18 ಕಲಬುರಗಿ 55.75 44.97 | 

19 [ನೀದರ್‌ ; 2804 14.93 F | 

20 [ರಾಯಚೂರು 34.37 | 20.63 | 

21 [ಕೊಪ್ಪಳ 8.08 12.95 

22 |ಬಳಾರಿ 26.84 31.38 —] 

23 Joseore 18.98 - 2422 

24 |ಬೆಳಗಾವಿ ಸ 151.62 . 37.59 

25 |ಧಾರವಾಡ 39.64 26.30 

26 |ಹಾವೇರಿ' . 25.36 23.04 

27 ವಿಜಯಪುರ 27.68 py 21.61 

28 |ಬಾಗಲಕೋಟೆ . 25.59 14.68 . 

2 |ಗೆದಗೆ £ 21.44 13.39 

30 1 ರಕನ್ನಡ 2648 ಈ 265 
ಒಟ್ಟು 948.97 ಮ 672.55 , 


